ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 12-03-2021 ಪ್ರಶ್ನೆ ಸಂಖ್ಯೆ: 878(1136) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತರಿಸುವ ಸಚಿವರು: ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ವಿಷಯ: ಗ್ರಾಮೀಣ ಪ್ರದೇಶದ ಸ್ಮಶಾನಗಳು ಮತ್ತು ಚಿತಾಗಾರದ ನಿರ್ವಹಣೆಯ ಕುರಿತು 


(ಅ) ದಕಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿ ಸ್ವಾಧೀನತೆಯನ್ನು 
ಹೊಂದಿರುವ ಸ್ಮಶಾನ ಭೂಮಿಗಳ ಸಂಖ್ಯೆ ಎಷ್ಟು ; ಅವುಗಳಲ್ಲಿ ಗಡಿ ಗುರುತನ್ನು ಮಾಡಲಾದ 
ಮತ್ತು ಆವರಣ ಗೋಡೆಯನ್ನು ಹೊಂದಿರುವ ಸ್ಮಶಾನಗಳ ಸಂಖ್ಯೆ ಎಷ್ಟು ; (ಜಿಲ್ಲಾವಾರು, 
ತಾಲ್ಲೂಕುವಾರು ಗ್ರಾಮವಾರು ಮಾಹಿತಿಯನ್ನು ನೀಡುವುದು) 


(ಆ) ಇವುಗಳಲ್ಲಿ ಮೂಲಸೌಕರ್ಯಗಳಾದ ಚಿತಾಗಾರ ವಿಶ್ರಾಂತ ಸ್ಥಳ ದಾಸ್ತಾನು ಕೊಠಡಿ 
ನೀರಿನ ವ್ಯವಸ್ಥೆಯನ್ನು ಹೊಂದಿರುವ ಸ್ಮಶಾನಗಳ ಸಂಖ್ಯೆ ಎಷ್ಟು ; ಕಳೆದ ಮೂರು 
ವರ್ಷಗಳಲ್ಲಿ ಇವುಗಳ ನಿರ್ವಹಣೆಗೆ ಸರ್ಕಾರದಿಂದ ಮಂಜೂರಾದ ಮತ್ತು ಗ್ರಾಮ 
ಪಂಚಾಯಿತಿಯ ಸ್ವಂತ ಸಂಪನ್ನೂಲದಿಂ೦ದ ಭರಿಸಲಾದ ಅನುದಾನ ಎಷ್ಟು ; (ಜಿಲ್ಲಾವಾರು, 
ತಾಲ್ಲೂಕುವಾರು ಮಾಹಿತಿ ನೀಡುವುದು) 


(ಇ) ರಾಜ್ಯದಲ್ಲಿ ಕಟ್ಟಿಗೆ ಚಿತಾಗಾರ, ವಿದ್ಯುತ್‌ ಚಿತಾಗಾರ ಮತ್ತು ಗ್ಯಾಸ್‌ ಚಿ ತಾಗಾರವನ್ನು 
ಹೊಂದಿರುವ ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಎಷ್ಟು ; ಪ್ರತಿ ಗ್ರಾಮ ಪಂಚಾಯಿತಿಯು ತನ್ನ 
ಕನಿಷ್ಠ ಮೂಲ ಅವಶ್ಯಕತೆಯಾದ ಸ್ಮಶಾನ ಭೂಮಿಯನ್ನು ಮತ್ತು ಅದರ ಮೂಲ 
ಸೌಕರ್ಯವನ್ನು ಹೊಂದುವ ದೃಷ್ಟಿಯಲ್ಲಿ ಸರ್ಕಾರದ ಕ್ರಮವೇನು? 


